CPMG /KA/BG-GPO/13/2003-2005 ತ ಸುವರ್ಣ ಕರ್ನಾಟಕ - 2006 





© 


ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 
ಸಂಪುಟ ೧೪೦ | ಬೆಂಗಳೂರು, ಗುರುವಾರ, ಸೆಪ್ಟೆಂಬರ್‌ ೮, ೨೦೦೫ (ಭಾದ್ರಪದ ೧೭, ಶಕ ವರ್ಷ ೧೯೨೭) | ಸಂಚಿಕೆ ೩೬ 


ಭಾಗ - ೨ 
ನೇಮಕಗಳು, ಸ್ಥಳ ನೇಮಕಗಳು, ವರ್ಗಾವಣೆಗಳು, ರಜೆ ಮತ್ತು 
ಅಧಿಕಾರಗಳು, ಕರ್ನಾಟಕ ಉಚ್ಚ ನ್ಯಾಯಾಲಯದ ಅಧಿಸೂಚನೆಗಳು. 





ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 115 ಎಹೆಚ್‌ಡಿ 2005, ಬೆಂಗಳೂರು, ದಿನಾಂಕ: 20ನೇ ಆಗಸ್ಟ್‌ 2005 
ಶ್ರೀ ಎಸ್‌.ಕೆ. ಕೋಲ್ಟಾರ್‌, ಕರ್ನಾಟಕ ಭೂ ಸೇನಾ ನಿಗಮದ ಕೇಂದ್ರ ಕಛೇರಿಯಲ್ಲಿ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾಗಿ 
(ಸಹಾಯಕ ನಿರ್ದೇಶಕರು) ಕಾರ್ಯ ನಿರ್ವಹಿಸುತ್ತಿರುವ ಇವರನ್ನು ಹುಬ್ಬಳ್ಳಿ-ಧಾರವಾಡ ಮಹಾನಗರ ಪಾಲಿಕೆಯಲ್ಲಿ ಖಾಲಿ ಇರುವ ಸಹಾಯಕ 
ಕಾರ್ಯಪಾಲಕ ಅಭಿಯಂತರರ ಹುದ್ದೆಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ, ನಿಯೋಜನೆ ಮೇರೆಗೆ ನೇಮಿಸಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ಕುಮಾರ್‌ 
ಪಿ.ಆರ್‌. 1024 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 184 ಬೆಮಪ್ರಾ 2005, ಬೆಂಗಳೂರು, ದಿನಾಂಕ: 20ನೇ ಆಗಸ್ಟ್‌ 2005 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಸಿಆಸುಇ 121 ಆಸೇವ 2005, ದಿನಾಂಕ: 19.8.2005 ರಲ್ಲಿ ಶ್ರೀ 
ಕೆ.ಹೆಚ್‌. ಕಾಕನೂರು, ಕೆ.ಎ.ಎಸ್‌. (ಆಯ್ಕೆ ಶ್ರೇಣಿ) ಇವರನ್ನು ಹುಬ್ಬಳ್ಳಿ-ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರದ ಆಯುಕ್ತರನ್ನಾಗಿ ಶ್ರೀ ಬೀರನಗೌಡರ್‌, 
ಕೆ.ಎಂ.ಎ.ಎಸ್‌. ಇವರ ಸ್ಥಾನದಲ್ಲಿ ತಕ್ಷಣದಿಂದ ಜಾರಿಗೆ ಬರುವಂತೆ ಮತ್ತು ಮುಂದಿನ ಆದೇಶದವರೆಗೆ ಮರು ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಶಾಂತಾರಾಂ ನಾಯಕ್‌ 
ಪಿ.ಆರ್‌. 1025 ಸರ್ಕಾರದ ಅಧೀನ ಕಾರ್ಯದರ್ಶಿ (ಪ್ರ), ನಗರಾಭಿವೃದ್ಧಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 134 ಸಅಸೇ 2005, ಬೆಂಗಳೂರು, ದಿನಾಂಕ: 19ನೇ ಆಗಸ್ಟ್‌ 2005 
ಕರ್ನಾಟಕ ಸರ್ಕಾರದ ಸಚಿವಾಲಯ ಸೇವೆಗೆ ಸೇರಿದ ಶ್ರೀ ಬಿ.ಎಂ. ಮಠಪತಿ, ಸರ್ಕಾರದ ಅಧೀನ ಕಾರ್ಯದರ್ಶಿ, ಕಾರ್ಮಿಕ ಇಲಾಖೆ, 
ಇವರಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೂ.10620-14960ರ ವೇತನ ಶ್ರೇಣಿಯ ಸರ್ಕಾರದ ಉಪ 
ಕಾರ್ಯದರ್ಶಿ ಹುದ್ದೆಗೆ ಸ್ಥಾನಪನ್ನ ಬಡ್ತಿ ನೀಡಿ, ವಿಶೇಷಾಧಿಕಾರಿ, (ವಿಶ್ರಾಂತಿ ವೇತನ), ಆರ್ಥಿಕ ಇಲಾಖೆ - ಖಾಲಿ ಹುದ್ದೆಗೆ ನೇಮಿಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1026 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


( ೩೫೩) 


೩೫೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೮, ೨೦೦೫ ಭಾಗ - ೨ 





ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 148 ಆಸೇವ 2005, ಬೆಂಗಳೂರು, ದಿನಾಂಕ: 22ನೇ ಆಗಸ್ಟ್‌ 2005 
ಕರ್ನಾಟಕ ಆಡಳಿತ ಸೇವೆಯ (ಸೂಪರ್‌ ಟೈಂ ಸ್ಕೇಲ್‌ / ಆಯ್ಕೆ ಶ್ರೇಣಿ / ಹಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು 
ಸಾರ್ವಜನಿಕ ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಅವರುಗಳ ಹೆಸರಿನ ಮುಂದೆ 
ಸೂಚಿಸಿರುವ ಹುದ್ದೆಗಳಿಗೆ ನೇಮಿಸಿದೆ. 
































ಕ್ರ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಿರುವ ಹುದ್ದೆ 

ಸಂ. 

1 | ಎಂ.ವಿ. ಸಾವಿತ್ರಿ, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ, ಜಿಲ್ಲಾ ಪಂಚಾಯತ್‌, ಬೆಂಗಳೂರು 
ಸೂಪರ್‌ ಟೆಂ ಸ್ಕೇಲ್‌, ರಿಜಿಸ್ಟ್ರಾರ್‌ ನಿಮ್ಹಾನ್ಸ್‌, ಬೆಂಗಳೂರು. | ನಗರ ಜಿಲ್ಲೆ, ಬೆಂಗಳೂರು - ಶ್ರೀ ಡಿ. ಮಲ್ಲು ಇವರ ಸ್ಥಾನದಲ್ಲಿ, 

2 | ವೆಂಕಟರಮಣ ಎನ್‌. ನಾಯಕ್‌, ಉಪ ಆಯುಕ್ತರು (ಆಡಳಿತ), ಬೆಂಗಳೂರು ಮಹಾನಗರ ಪಾಲಿಕೆ, 
ಆಯ್ಕೆ ಶ್ರೇಣಿ, ಜಂಟಿ ನಿರ್ದೇಶಕರು (ಆಡಳಿತ), ಮಹಿಳಾ ಬೆಂಗಳೂರು - ಶ್ರೀ ಬಿ.ಎಸ್‌. ಶೇಖರಪ್ಪ ಇವರ ಸ್ಥಾನದಲ್ಲಿ ನೇಮಿಸಲು 
ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ, ಬೆಂಗಳೂರು. ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

3 | ಎಸ್‌.ಎನ್‌. ನಾಗರಾಜ್‌, ಆಯುಕ್ತರು, ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರ, ಮೈಸೂರು - 
ಹಿರಿಯ ಶ್ರೇಣಿ, ರಿಜಿಸ್ಟಾರ್‌ (ಮೌಲ್ಯಮಾಪನ), ಮೈಸೂರು ಶ್ರೀ ಪಂಕಜ್‌ಪಾಂಡೆ, ಐ.ಎ.ಎಸ್‌. ಇವರ ಸ್ಥಾನದಲ್ಲಿ ನೇಮಿಸಲು 
ವಿಶ್ವವಿದ್ಯಾಲಯ, ಮೈಸೂರು. ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

4 | ಎಂ.ಎ. ಖಾಲಿದ್‌, ಉಪ ಆಯುಕ್ತರು (ಪಶ್ಚಿಮ), ಬೆಂಗಳೂರು ಮಹಾನಗರ ಪಾಲಿಕೆ, 
ಹಿರಿಯ ಶ್ರೇಣಿ, ಕಾರ್ಯದರ್ಶಿ, ಕರ್ನಾಟಕ ನಗರ ನೀರು ಬೆಂಗಳೂರು - ಶ್ರೀ ವಿ. ಶಂಕರ್‌, ಇವರ ಸ್ಥಾನದಲ್ಲಿ ನೇಮಿಸಲು ಇವರ 
ಸರಬರಾಜು ಮತ್ತು ಒಳಚರಂಡಿ ಮಂಡಳಿ, ಬೆಂಗಳೂರು. ಸೇವೆಯನ್ನು ನಗರಾಭಿವೃದ್ದಿ ಇಲಾಖೆಯ ವಶದಲ್ಲಿಯೇ ಮುಂದುವರೆಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1028 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 416 SAS 2005, Bangalore, Dated: 22nd August 2005 

Sri G.L. Chandrashekaraiah, IAS, (KN-94) Deputy Commissioner, Koppal District, Kopal, is 
continued as Deputy Commissioner, Koppal District, Koppal Until further orders. 

The orders issued vide Government Notification No. DPAR 322 SAS 2005, dated 11.07.2005 
posting Sri Amalan Aditya Biswas, IAS. (KN-97), CEO, Zilla Panchayat, Raichur as Deputy 
Commissioner, Koppal District, Koppal stands cancelled and he has been continued as CEO, 718 
Panchayat, Raichur, until further orders. 

The orders issued vide Government Notification No. DPAR 322 SAS 2005, dated 11.07.2005 
posting Sri Ritvik Ranjanam Pandey, IAS, (KN-98), Deputy Secretary to Government (Budget & 
Resources), Finance Department, Bangalore stands cancelled and he has been continued as Deputy 
Secretary to Government (Budget & Resources), Finance Department, Bangalore, until further orders. 

The orders issued vide Government Notification No. DPAR 322 SAS 2005, dated: 11.07.2005 
posting Sri Ponnuraj, IAS, (KN-2000), CEO, Zilla Panchayat, Bagalkot as Deputy Secretary to 
Government, Finance Department, Bangalore stands cancelled and he has been continued as CEO, 718 
Panchayat, Bagalkot, until further orders. 

By Order and in the name of the Governor of Karnataka, 
K. SUDHAKARA SHETTY 
P.R. 1029 Under Secretary to Government, 
Department of Personnel and Administrative Reforms (Services-l). 
NOTIFICATION 
No. DPAR 122 SPS 2005, Bangalore, Dated: 20th August 2005 

The services of Dr. Suresh Kunhi Mohammed, IPS (KN-92), waiting for posting are placed at the 
disposal of Health and Family Welfare Department with immediate effect and until further orders for being 
posted him as Additional Project Director, Karnataka Aids Prevention Society Limited, Bangalore in the 
existing vacancy. 


ಭಾಗ - ೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೮, ೨೦೦೫ 


೩೫೫ 





Government declare under Rule 9 of IPS (Pay) Rules, 1954, that the post of Additional Project 
Director, Karnataka Aids Prevention Society Limited, Bangalore is equivalent in status and responsibilities 
to the Cadre post of District Superintendent of Police as included in the Schedule Ill-B to the said Rules. 

By Order and in the name of the Governor of Karnataka, 


P.R. 1030 


K. SUDHAKARA SHETTY 
Under Secretary to Government, 


Department of Personnel and Administrative Reforms (Services-l). 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 195 ಸಅರ 2005, ಬೆಂಗಳೂರು, ದಿನಾಂಕ: 12ನೇ ಆಗಸ್ಟ್‌ 2005 
ಡಾ: ಆರ್‌. ನರಸಿಂಹಮೂರ್ತಿ, ಲೋಕೋಪಯೋಗಿ ಮತ್ತು ಇಂಧನ ಸಚಿವರ ವಿಶೇಷ ಕರ್ತವ್ಯಾಧಿಕಾರಿ ಇವರಿಗೆ 2005-2006ನೇ ಬ್ಲಾಕ್‌ 
ಅವಧಿಯಲ್ಲಿ ದಿನಾಂಕ: 30.6.2005 ರಲ್ಲಿದ್ದಂತೆ 30 ದಿನಗಳ ಗಳಿಕೆ ರಜೆಯನ್ನು ನಗದೀಕರಿಸಲು ಮಂಜೂರಾತಿ ನೀಡಲಾಗಿದೆ. 


ಪಿ.ಆರ್‌. 1031 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 


ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 121 ಆಸೇವ 2005, ಬೆಂಗಳೂರು, ದಿನಾಂಕ: 19ನೇ ಆಗಸ್ಟ್‌ 2005 
ಕರ್ನಾಟಕ ಆಡಳಿತ ಸೇವೆಯ (ಆಯ್ಕೆ ಶ್ರೇಣಿ / ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 


ಹುದ್ದೆಗಳಿಗೆ ನೇಮಿಸಿದೆ. 





ಕ್ರ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ 


pe) 


2 
೦ 


ವರ್ಗಾಯಿಸಿ ನೇಮಿಸಿರುವ ಹುದ್ದೆ 





[eR 


ಕೆ.ಹೆಚ್‌. ಕಾಕನೂರ, 
ಆಯ್ಕೆ ಶ್ರೇಣಿ, ಕಾರ್ಯನಿರ್ವಾಹಕ ಅಧಿಕಾರಿ, ಶ್ರೀ ರೇಣುಕ 
ಎಲ್ಲಮ್ಮ ದೇವಸ್ಥಾನ, ಸವದತ್ತಿ. 


ಇವರ ಸೇವೆಯನ್ನು ಕಂದಾಯ ಇಲಾಖೆಯಿಂದ ಹಿಂದಕ್ಕೆ ಪಡೆದು, 
ಆಯುಕ್ತರು, ಹುಬ್ಬಳ್ಳಿ-ಧಾರವಾಡ ನಗರಾಭಿವೃದ್ಧಿ ಪ್ರಾಧಿಕಾರ, ಹುಬ್ಬಳ್ಳಿ- 
ಶ್ರೀ ಬೀರನಗೌಡರ್‌, ಕೆ.ಎಂ.ಎ.ಎಸ್‌. ಅಧಿಕಾರಿ, ಇವರ ಸ್ಥಾನದಲ್ಲಿ 
ನೇಮಿಸಲು ನಗರಾಭಿವುದ್ದಿ ಇಲಾಖೆಯ ವಶಕ್ಕೆ ನೀಡಿದೆ. 





2 | ಅಬ್ದುಲ್‌ ಖಯ್ಯೂಂ, 
ಕಿರಿಯ ಶ್ರೇಣಿ, ಮನೆ ಬಾಡಿಗೆ ನಿಯಂತ್ರಣಾಧಿಕಾರಿ, ಪಶ್ಚಿಮ 
ವಲಯ, ಬೆಂಗಳೂರು. 


ಉಪವಿಭಾಗಾಧಿಕಾರಿ, ಮಡಿಕೇರಿ ಉಪವಿಭಾಗ, ಮಡಿಕೇರಿ - 
ಖಾಲಿ ಹುದ್ದೆಗೆ. 





3 | ಬಸವ್ವ ಗಿರಿಜಿ, 
ಕಿರಿಯ ಶ್ರೇಣಿ, ಸಹಾಯಕ ಕಾರ್ಯದರ್ಶಿ, ಜಿಲ್ಲಾ 
ಪಂಚಾಯತ್‌, ಬೆಳಗಾಂ. 


ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಯಿಂದ ಹಿಂದಕ್ಕೆ ಪಡೆದು, ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ 
ಸಹಾಯಕರು, ಕೊಪ್ಪಳ ಜಿಲ್ಲೆ, ಕೊಪ್ಪಳ - ಖಾಲಿ ಹುದ್ದೆಗೆ. 





4 | ಪಿ. ಸುಬ್ರಮಣ್ಯಂ, 
ಕಿರಿಯ ಶ್ರೇಣಿ, ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, 
ಕೊಡಗು ಜಿಲ್ಲೆ ಮಡಿಕೇರಿ. 


ಉಪವಿಭಾಗಾಧಿಕಾರಿ, ಕೋಲಾರ ಉಪ ವಿಭಾಗ, ಕೋಲಾರ - 
ಶ್ರೀ ಎಂ. ಮಲ್ಲಯ್ಯ ಇವರ ಸ್ಥಾನದಲ್ಲಿ. 





5 | ಕೆ.ಎಸ್‌. ಮಂಜುನಾಥ್‌, 
ಕಿರಿಯ ಶ್ರೇಣಿ, ಆಡಳಿತಾಧಿಕಾರಿ, ಜಲಾನಯನ ಅಭಿವೃದ್ಧಿ 
ಇಲಾಖೆ, ಬೆಂಗಳೂರು. 


ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ಹಾವೇರಿ ಜಿಲ್ಲೆ, ಹಾವೇರಿ 
- ಖಾಲಿ ಹುದ್ದೆಗೆ. 





6 | ಜಿ. ಸಿದ್ದಪ್ಪ, 
ಕಿರಿಯ ಶ್ರೇಣಿ, ಕಾರ್ಯನಿರ್ವಹಣಾಧಿಕಾರಿ, ತಾಲ್ಲೂಕು 
ಪಂಚಾಯತ್‌, ಕೊಪ್ಪ. 


ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಇಲಾಖೆಯಿಂದ ಹಿಂದಕ್ಕೆ ಪಡೆದು, ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ 
ಸಹಾಯಕರು, ಬಾಗಲಕೋಟೆ ಜಿಲ್ಲೆ, ಬಾಗಲಕೋಟೆ - ಖಾಲಿ ಹುದ್ದೆಗೆ. 





7 |ಕೆ. ಪ್ರಭುದೇವ್‌, 
ಕಿರಿಯ ಶ್ರೇಣಿ, ಕಂದಾಯ ಅಧಿಕಾರಿ, ಬೆಳಗಾಂ ಮಹಾನಗರ 
ಪಾಲಿಕೆ, ಬೆಳಗಾಂ. 


ವಿಶೇಷ ಭೂಸ್ವಾಧೀನಾಧಿಕಾರಿ, ಬೆಳಗಾಂ ನಗರಾಭಿವೃದ್ಧಿ ಪ್ರಾಧಿಕಾರ, 
ಬೆಳಗಾಂ - ಖಾಲಿ ಹುದ್ದೆಗೆ ನೇಮಿಸಲು ಇವರ ಸೇವೆಯನ್ನು 
ನಗರಾಭಿವುದ್ದಿ ಇಲಾಖೆಯ ವಶದಲ್ಲಿಯೇ ಮುಂದುವರೆಸಿದೆ. 





8 | ಮೊಹಮದ್‌ ಮೆಹಮೂದ್‌, 
ಕಿರಿಯ ಶ್ರೇಣಿ, ನೇಮಕಾತಿ ನಿರೀಕ್ಷಣೆಯಲ್ವಿ 











ಜಿಲ್ಲಾಧಿಕಾರಿಗಳ ಕೇಂದ್ರಸ್ಥಾನಿಕ ಸಹಾಯಕರು, ರಾಯಚೂರು ಜಿಲ್ಲೆ, 
ರಾಯಚೂರು - ಖಾಲಿ ಹುದ್ದೆಗೆ. 








ಪಿ.ಆರ್‌. 1032 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸರ್ಕಾರದ ಅಧೀನ ಕಾರ್ಯದರ್ಶಿ, ಸಿ.ಆ.ಸು. ಇಲಾಖೆ (ಸೇವೆಗಳು-2) 


೩೫೬ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೮, ೨೦೦೫ ಭಾಗ - ೨ 





ತಿದ್ದುಪಡಿ 
ಸಂಖ್ಯೆ: ಸಿಆಸುಇ 196 ಆಸೇವ 2004, ಬೆಂಗಳೂರು, ದಿನಾಂಕ: 20ನೇ ಆಗಸ್ಟ್‌ 2005 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಿಆಸುಇ 196 ಆಸೇವ 2004 ದಿನಾಂಕ: 28.6.2005 ರಲ್ಲಿ ಕ್ರಮ ಸಂಖ್ಯೆ: 4 ಮತ್ತು 5 ರಲ್ಲಿನ 
ಅಧಿಕಾರಿಗಳನ್ನು ಬಡ್ತಿ ಮೇಲೆ ನೇಮಿಸಿರುವ ಹುದ್ದೆಯ ಕಲಂನಲ್ಲಿ ನಮೂದಿಸಿರುವ “ಪ್ರಸಕ್ತ ಹುದ್ದೆಯಲ್ಲಿಯೇ ಮುಂದುವರೆಸಲಾಗಿದೆ” ಎಂಬ ಪದಗಳ 
ಬದಲಿಗೆ “ಪ್ರಸಕ್ತ ಹುದ್ದೆಯನ್ನು ಉನ್ನತೀಕರಿಸಿ ಮುಂದುವರೆಸಲಾಗಿದೆ” ಎಂದು ತಿದ್ದಿಕೊಂಡು ಓದಿಕೊಳ್ಳತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1033 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
ಶಿಕ್ಷಣ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಇಡಿ 50 ಡಿಪಿಐ 2005, ಬೆಂಗಳೂರು, ದಿನಾಂಕ: 12ನೇ ಆಗಸ್ಟ್‌ 2005 
ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಈ ಕೆಳಕಂಡ ಉಪನಿರ್ದೇಶಕರುಗಳು ಹಾಗೂ ತತ್ಸಮಾನ ವೃಂದದ ಅಧಿಕಾರಿಗಳಿಗೆ ರೂ.10620-14960ರ 
ವೇತನ ಶ್ರೇಣಿಯ ಸಹ ನಿರ್ದೇಶಕರು ಹಾಗೂ ತತ್ಸಮಾನ ವೃಂದದ ಹುದ್ದೆಗೆ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಸ್ಥಾನಪನ್ನ ಬಡ್ತಿ ನೀಡಿ ಅವರುಗಳ ಮುಂದೆ ಸೂಚಿಸಲಾಗಿರುವ ಹುದ್ದೆ ಮತ್ತು ಸ್ಥಳಗಳಿಗೆ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 






































ಕ್ರ. ಹೆಸರು ಮತ್ತು ಹಾಲಿ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಬಡ್ತಿ ಮೂಲಕ ಸ್ಥಳ ನಿಯುಕ್ತಿಗೊಳಿಸಿದ ಹುದ್ದೆ ಮತ್ತು ಸ್ಥಳ 

ಸಂ. | ಶ್ರೀಮತಿ / ಶ್ರೀ 

1 | ಎಸ್‌.ಎ. ಹೊನ್ನಪ್ಪಗೋಳ, ಜಂಟಿನಿರ್ದೇಶಕರು, ಅಪರ ಆಯುಕ್ತರ ಕಛೇರಿ, ಗುಲ್ಬರ್ಗಾ. 
ಪ್ರಾಂಶುಪಾಲರು, ಡಯಟ್‌, ಕಮಲಾಪುರ. 

2 | ಡಿ.ಎಂ. ಮಂಟೂರ, ಕಾರ್ಯದರ್ಶಿಗಳು, ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ 
ಉಪನಿರ್ದೇಶಕರು, ಸಾರ್ವಜನಿಕ ಶಿಕ್ಷಣ ಇಲಾಖೆ, ಕೊಪ್ಪಳ ಹಾಗೂ ಪದನಿಮಿತ್ತ ಜಂಟಿ ನಿರ್ದೇಶಕರು, ಸಾಶಿಇ, ಬೆಂಗಳೂರು 

(ಖಾಲಿ ಹುದ್ದೆ). 

3 | ಎಸ್‌.ಎನ್‌. ಪ್ರತಿಮಾ, ಜಂಟಿ ನಿರ್ದೇಶಕರು (ಶಾಲಾ ಶಿಕ್ಷಣ), ಆಯುಕ್ತರ ಕಛೇರಿ, ಸಾಶಿಇ, 
ಉಪನಿರ್ದೇಶಕರು (ಸಂಸ್ಕೃತ), ಆಯುಕ್ತರ ಕಛೇರಿ, ಸಾಶೀಇ, ಬೆಂಗಳೂರು (ಶ್ರೀ ಸಿ.ವಿ. ತಿರುಮಲರಾವ್‌ ಇವರ ವಯೋ 
ಬೆಂಗಳೂರು. ನಿವೃತ್ತಿಯಿಂದ ತೆರವಾದ ಜಾಗದಲ್ಲಿ) 

4 | ಕುಮುದಿನಿ ಬೈರಣ್ಣವರ್‌, ಕಾರ್ಯದರ್ಶಿಗಳು ಮತ್ತು ಪದನಿಮಿತ್ತ ಜಂಟಿ ನಿರ್ದೇಶಕರು, 
ರೀಡರ್‌, ಸಿಟಿಇ, ಬೆಳಗಾವಿ. ಕರ್ನಾಟಕ ಪ್ರೌಢಶಿಕ್ಷಣ ಪರೀಕ್ಷಾ ಮಂಡಳಿ, ಬೆಳಗಾವಿ 

(ಶ್ರೀ ಎ.ಎಸ್‌. ಬಳಗಾನೂರು ಅವರ ವಯೋನಿವೃತ್ತಿಯಿಂದ 
ತೆರವಾದ ಹುದ್ದು 

5 (| ಎ.ಎ. ಪಾರ್ಸಿ, ಪ್ರಾಂಶುಪಾಲರು, ಸಿ.ಟಿ.ಇ., ಗುಲ್ಬರ್ಗಾ 
ಉಪ ನಿರ್ದೇಶಕರು (ಆಡಳಿತ), ಸಾಶಿಣ, ಯಾದಗಿರಿ. (ಶ್ರೀ ಶಂಕರನಾರಾಯಾಣಭಟ್‌ ಅವರ ವಯೋನಿವೃತ್ತಿಯಿಂದ 

ತೆರವಾದ ಹುದ್ದೆ 

6 | ಡಿ.ಆರ್‌. ರಾಜಾರಾಂ, ಉಪನಿರ್ದೇಶಕರು (ಪ್ರಾಥಮಿಕ), ಸಹ ನಿರ್ದೇಶಕರು, ಡಿ.ಎಸ್‌.ಇ.ಆರ್‌.ಟಿ., ಬೆಂಗಳೂರು 
ಆಯುಕ್ತರ ಕಛೇರಿ, ಬೆಂಗಳೂರು. (ಶ್ರೀಮತಿ ಶಾರದಮ್ಮ ಇವರ ವಯೋನಿವೃತ್ತಿಯಿಂದ ತೆರವಾದ ಹುದ್ದೆ) 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸ್ವರ್ಣಲತ ಎಂ. ಭಂಡಾರೆ 
ಪಿ.ಆರ್‌. 1034 ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸೇವೆಗಳು-1,2). 


ಅಧಿಸೂಚನೆ 
ಸಂಖ್ಯೆ: ಇಡಿ 430 ಡಿಪಿಐ 2005, ಬೆಂಗಳೂರು, ದಿನಾಂಕ: 12ನೇ ಆಗಸ್ಟ್‌ 2005 
ಪದವಿಪೂರ್ವ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ವೃಂದಕ್ಕೆ ಸೇರಿದ ಈ ಕೆಳಕಂಡ ಉಪನಿರ್ದೇಶಕರುಗಳಿಗೆ ರೂ.10620-14960ರ 
ವೇತನ ಶ್ರೇಣಿಯ ಪದವಿಪೂರ್ವ ಶಿಕ್ಷಣ ಇಲಾಖೆಯ ಸಹನಿರ್ದೇಶಕರ ವೃಂದಕ್ಕೆ ಸ್ಥಾನಪನ್ನ ಬಡ್ತಿ ನೀಡಿ ಅವರ ಹೆಸರಿನ ಮುಂದೆ ನಮೂದಿಸಲಾದ 
ಹುದ್ದೆ ಮತ್ತು ಸ್ಥಳಗಳಿಗೆ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಕ ಮಾಡಿ ಆದೇಶಿಸಿದೆ. 











ಕ್ರ. ಹೆಸರು ಮತ್ತು ವಿಳಾಸ ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 

ಸಂ. | ಶ್ರೀಮತಿ / ಶ್ರೀ 

1 | ಅಬ್ದುಸ್‌ ಸಲೀಂ ಕೆ., ಸಹ ನಿರ್ದೇಶಕರು (ಆಡಳಿತ) ಪದವಿಪೂರ್ವ ಶಿಕ್ಷಣ ಇಲಾಖೆ, ಬೆಂಗಳೂರು, 
ಉಪ ನಿರ್ದೇಶಕರು, ಪದವಿಪೂರ್ವ ಮತ್ತು ವೃತ್ತಿ ಶಿಕ್ಷಣ ಇಲ್ಲಿಗೆ (ಶ್ರೀ ಎಸ್‌.ಎಸ್‌. ಗಿಡ್ಡೆ ಇವರು ದಿನಾಂಕ: 31.8.2005 ರಂದು 
ಇಲಾಖೆ, ಚಿತ್ರದುರ್ಗ ಜಿಲ್ಲೆ. ವಯೋನಿವೃತ್ತಿ ಹೊಂದುವುದರಿಂದ ತೆರವಾಗುವ ಹುದ್ದೆಗೆ) 

2 | ಪಿ.ಡಿ. ಕುಮಾರಸ್ವಾಮಿ, ಸಹ ನಿರ್ದೇಶಕರು (ಎಸ್‌ಐವಿಇ) ವೃತ್ತಿ ಶಿಕ್ಷಣ ನಿರ್ದೇಶನಾಲಯ, 
ಉಪ ನಿರ್ದೇಶಕರು, ವೃತ್ತಿ ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು (ಖಾಲಿ ಹುದ್ದೆ) 
ಬೆಂಗಳೂರು. 

















ಭಾಗ - ೨ ಕರ್ನಾಟಕ ರಾಜ್ಯಹತ್ರ, ಗುರುವಾರ ಸೆಪ್ಟೆಂಬರ್‌ ೮, ೨೦೦೫ ೩೫೭ 











ಕ್ರ. ಹೆಸರು ಮತ್ತು ವಿಳಾಸ ಬಡ್ತಿ ನೀಡಿ ನೇಮಿಸಲಾದ ಹುದ್ದೆ ಮತ್ತು ಸ್ಥಳ 
ಸಂ. | ಶ್ರೀಮತಿ / ಶ್ರೀ 
3 | ಆರ್‌.ಎಂ. ಮಾಡಲಗೇರಿ, ಸಹ ನಿರ್ದೇಶಕರು (ಆಡಳಿತ) ವೃತ್ತಿ ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು 


ಉಪ ನಿರ್ದೇಶಕರು ಪದವಿಪೂರ್ವ ಮತ್ತು ವೃತ್ತಿ ಶಿಕ್ಷಣ (ಖಾಲಿ ಹುದ್ದೆ 
ಇಲಾಖೆ, ಗುಲ್ಬರ್ಗ ಜಿಲ್ಲೆ. 

















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸ್ವರ್ಣಲತ ಎಂ. ಭಂಡಾರೆ 
ಪಿ.ಆರ್‌. 1035 ಸರ್ಕಾರದ ಅಧೀನ ಕಾರ್ಯದರ್ಶಿ, ಶಿಕ್ಷಣ ಇಲಾಖೆ (ಸೇವೆಗಳು-1,2). 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 61 ಎಂಎನ್‌ಇ 2005, ಬೆಂಗಳೂರು, ದಿನಾಂಕ: 23ನೇ ಆಗಸ್ಟ್‌ 2005 
ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಅಧಿಸೂಚನೆ ಸಂಖ್ಯೆ: ಆಕುಕ 582 ಹೆಚ್‌.ಎಸ್‌..ಹೆಚ್‌. 2005, ದಿನಾಂಕ: 16.8.2005 
ರಲ್ಲಿ ಡಾ: ಶಶಿಕಲಾ ಆರ್‌, ವೈದ್ಯಾಧಿಕಾರಿ, ಪ್ರಾಥಮಿಕ ಆರೋಗ್ಯ ಘಟಕ, ಕೆಸ್ತೂರು, ಮದ್ದೂರು ತಾಲ್ಲೂಕು, ಮಂಡ್ಯ ಜಿಲ್ಲೆ ಇವರನ್ನು ಮೈಸೂರು 
ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಒಳಪಡುವ ನಗರ ಕುಟುಂಬ ಕಲ್ಯಾಣ ಕಾರ್ಯಾಲಯ, ಮೈಸೂರು ಇಲ್ಲಿ ಖಾಲಿ ಇರುವ ಆಡಳಿತ ವೈದ್ಯಾಧಿಕಾರಿ ಹುದ್ದೆಗೆ 
ನೇಮಿಸಲು ಇವರ ಸೇವೆಯನ್ನು ನಗರಾಭಿವೃದ್ಧಿ ಇಲಾಖೆ ವಶಕ್ಕೆ ನೀಡಲಾಗಿದೆ. 
ಆದ್ದರಿಂದ ಡಾ: ಶಶಿಕಲಾ ಆರ್‌., ವೈದ್ಯಾಧಿಕಾರಿ, ಇವರನ್ನು ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ 
ಮೈಸೂರು ಮಹಾನಗರ ಪಾಲಿಕೆಯಲ್ಲಿ ಡಾ: ನಾಗರತ್ನಮ್ಮ ವೈದ್ಯಾಧಿಕಾರಿ, ನಗರ ಕುಟುಂಬ ಕಲ್ಯಾಣ ಕೇಂದ್ರ ಕೆ.ಆರ್‌. ಮೊಹಲ್ಲಾ, ಮೈಸೂರು, ಇವರ 
ವರ್ಗಾವಣೆಯಿಂದ ತೆರವಾದ ಸ್ಥಳಕ್ಕೆ ಮರು ಸ್ಥಳ ನಿಯುಕ್ತಿಗೊಳಿಸಿ ಆದೇಶಿಸಿದೆ. 
ಸದರಿ ವೈದ್ಯಾಧಿಕಾರಿಗಳು ವರ್ಗಾವಣೆ ಭತ್ಯೆ ಮತ್ತು ಸೇರುವಿಕೆ ಕಾಲಕ್ಕೆ ಅರ್ಹರಿರುವುದಿಲ್ಲ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಸ್‌.ಜೆ. ಸಂಪತ್‌ಕುಮಾರ್‌ 
ಪಿ.ಆರ್‌. 1036 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 104 ನಯೋಸೇ 2005, ಬೆಂಗಳೂರು, ದಿನಾಂಕ: 23ನೇ ಆಗಸ್ಟ್‌ 2005 
ಶ್ರೀ ಬಿ.ಕೆ. ರಾಮಪ್ರಸಾದ್‌, ನಗರ ಯೋಜನಾ ಜಂಟಿ ನಿರ್ದೇಶಕರು, ವಿಭಾಗೀಯ ಕಛೇರಿ, ಮೈಸೂರು ಇವರಿಗೆ ಕರ್ನಾಟಕ ನಾಗರೀಕ 
ಸೇವಾ ನಿಯಮಗಳ ನಿಯಮ 285 (1) (ಎ) ಪ್ರಕಾರ ದಿನಾಂಕ: 31.08.2005ರ ಅಪರಾಹ್ನದಿಂದ ಜಾರಿಗೆ ಬರುವಂತೆ ಸ್ವಇಚ್ಛಾ ನಿವೃತ್ತಿ ಹೊಂದಲು 
ಸರ್ಕಾರದ ಅನುಮತಿಯನ್ನು ನೀಡಲಾಗಿದೆ. 
ಶ್ರೀ ಬಿ.ಕೆ. ರಾಮಪ್ರಸಾದ್‌, ನಗರ ಯೋಜನಾ ಜಂಟಿ ನಿರ್ದೇಶಕರು, ಇವರಿಂದ ಸರ್ಕಾರಕ್ಕೆ ಬರಬೇಕಾದ ಯಾವುದೇ ಬಾಕಿ ಇದ್ದಲ್ಲಿ ಇವರ 
ನಿವೃತ್ತಿ ಉಪದಾನಗಳಿಂದ ಕಡಿತಗೊಳಿಸತಕ್ಕದ್ದು. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 1037 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಅಧಿಸೂಚನೆ 
ಸಂಖ್ಯೆ: ನಅಇ 183 ನಯೋಸೇ 2005, ಬೆಂಗಳೂರು, ದಿನಾಂಕ: 23ನೇ ಆಗಸ್ಟ್‌ 2005 
ನಗರ ಯೋಜನಾ ಇಲಾಖೆಯ ಈ ಕೆಳಕಂಡ ಸಹಾಯಕ ನಿರ್ದೇಶಕರುಗಳನ್ನು ಉಪ ನಿರ್ದೇಶಕರುಗಳ ಹುದ್ದೆಗೆ ವೇತನ ಶ್ರೇಣಿ 
(ರೂ.9580-260-10880-320-13440-380-14200) ರಲ್ಲಿ ಈ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಅವರ ಹೆಸರಿನ 
ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ಮುಂಬಡಿ ನೀಡಿ ನೇಮಿಸಲಾಗಿದೆ. 


























ಕ್ರ. | ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ಸ್ಥಳ ಮುಂಬಡ್ತಿ ನೀಡಿ ನೇಮಿಸಿರುವ ಸ್ಥಳ 
ಸಂ. 
1 | ಶ್ರೀ ಎನ್‌.ಕೆ. ತಿಪ್ಪೇಸ್ವಾಮಿ, ನಗರ ಯೋಜನಾ ಉಪ ನಿರ್ದೇಶಕರು (ಕೇಂದ್ರ ಕಾರ್ಯಸ್ಥಾನ) 
ನಗರ ಯೋಜನಾ ನಿರ್ದೇಶಕರ ಕಛೇರಿ, ಬೆಂಗಳೂರು. ನಗರ ಯೋಜನಾ ನಿರ್ದೇಶಕರ ಕಛೇರಿ, ಬೆಂಗಳೂರು. 
2 | ಶ್ರೀ ಎಲ್‌. ಶಶಿಕುಮಾರ್‌, ನಗರ ಯೋಜನಾ ಸದಸ್ಯರು ನಿಯೋಜನೆ ಮೇಲೆ ನಗರಾಭಿವೃದ್ಧಿ 
ನಗರ ಯೋಜನಾ ಸಹಾಯಕ ನಿರ್ದೇಶಕರ ಕಛೇರಿ, ದಾಂಡೇಲಿ. ಪ್ರಾಧಿಕಾರ, ಶಿವಮೊಗ್ಗ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಟಿ. ರಂಗನಾಥ್‌ 
ಪಿ.ಆರ್‌. 1038 ಸರ್ಕಾರದ ಅಧೀನ ಕಾರ್ಯದರ್ಶಿ, ನಗರಾಭಿವೃದ್ಧಿ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 


ಸಂಖ್ಯೆ: ಸಿಆಸುಇ 199 ಸಅರ 2005, ಬೆಂಗಳೂರು, ದಿನಾಂಕ: 22ನೇ ಆಗಸ್ಟ್‌ 2005 
ಸಮಾಜ ಕಲ್ಯಾಣ, ಕಾರ್ಮಿಕ ಹಾಗೂ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ಆಂತರಿಕ ಆರ್ಥಿಕ ಸಲಹೆಗಾರರಾದ ಶ್ರೀ ಎಂ. 
ವಸಂತ ಇವರಿಗೆ 24 ದಿನಗಳ ಪರಿವರ್ತಿತ ರಜೆಯನ್ನು ದಿನಾಂಕ: 5.9.2005 ರಿಂದ 28.9.2005 ರವರೆಗೆ (ಉ.ದಿ.ಸೇ) ಮಂಜೂರು ಮಾಡಲಾಗಿದೆ. 


೩೫೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೮, ೨೦೦೫ ಭಾಗ - ೨ 





ರಜೆಯು ಮುಗಿದ ನಂತರ ಅಧಿಕಾರಿಯವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಲಾಗಿದೆ. ಈ ರಜೆಯನ್ನು ಉಪಯೋಗಿಸಿಕೊಂಡ ನಂತರ ಖಾತೆಯಲ್ಲಿ 
94 ದಿನಗಳು ಅರ್ಧ ವೇತನ ರಜೆ ಜಮೆ ಇರುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಯು.ಪಿ. ಪ್ರಭು 
ಪಿ.ಆರ್‌. 1039 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 125 SFP 2005, Bangalore, Dated: 23rd August 2005 

Sri T.Heeralal, IFS, Probationer of 2002 batch allotted to Karnataka cadre of IFS, on completion 
of his Advanced Phase Training is posted with immediate effect and until further orders as Assistant 
Conservator of Forests, Hanur Sub-Division, Hanur vice Sri Munishivanna transferred. 

By Order and in the name of the Governor of Karnataka, 
K. SUDHAKARA SHETTY 
P.R. 1040 Under Secretary to Government, 
Department of Personnel and Administrative Reforms (Services-l). 
NOTIFICATION 
No. DPAR 416 SAS 2005, Bangalore, Dated: 23rd August 2005 

Consequent upon transfers of IAS officers vide Government Notification of even number dated 
22.8.2005, the following incharge arrangements are ordered, until further orders: 

Sri N. Gokul Ram, IAS (KN-74) will continue as Principal Secretary to Government, Commerce 
and Industries Department, Bangalore in additional charge. 

The Principal Secretary to Government, Urban Development Department, Bangalore is placed in 
additional Charge of the Secretary to Government (Municipalties & Urban Development Authorities), 
urban Development Department, Bangalore. 

The State Project Director, Sarva Shiksha Abhiyana, Bangalore is placed in concurrent charge of 
Director, Pre-University Board and Special Officer, CET Cell, Bangalore. 

The Commissioner for Handloom Development and Director of Handloom and Textiles, Bangalore 
is placed in additional Charge of Managing Director, Karnataka Handloom Development Corporation, 
Bangalore. 

The Managing Director, Karnataka Neeravari Nigam Limited, Bangalore is placed in Additional 
Charge of Managing Director, Kaveri Neeravari Nigam Limited, Bangalore. 

The Co-operation department shall make necessary incharge arrangement for the post of 
Additional Registrar of Co-operative Societies, Bangalore in place of Sri K.R. Shashidhar, IAS. 

By Order and in the name of the Governor of Karnataka, 
EKROOP CAUR 
P.R. 1041 Deputy Secretary to Government, 
Department of Personnel and Administrative Reforms (Services). 
NOTIFICATION 
No. DPAR 681 SAS 2004, Bangalore, Dated: 23rd August 2005 

The services of Shri G. Gurucharan, IAS (KN 82), on visiting Fellowship at Indian Institute of 
Management, Bangalore upto 31.08.2005 are placed at the disposal of Government of India, Department 
of Personnel and Training New Delhi until further orders, for appointment as Joint Secretary in the 
Ministry of Overseas Indian Affairs New Delhi. on Central Deputation basis. 

This issues in pursuance of the communication No. 8.4.2005 - EO(SM-l) dated: 11.08.2005 of the 
Government of India, Department of Personnel and Training New Delhi. 

By Order and in the name of the Governor of Karnataka, 
K. SUDHAKARA SHETTY 
P.R. 1042 Under Secretary to Government, 
Department of Personnel and Administrative Reforms (Services-l). 


ಭಾಗ - ೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೮, ೨೦೦೫ ೩೫೯ 





ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 149 ಆಸೇವ 2005, ಬೆಂಗಳೂರು, ದಿನಾಂಕ: 22ನೇ ಆಗಸ್ಟ್‌ 2005 
ಕರ್ನಾಟಕ ಆಡಳಿತ ಸೇವೆಯ (ಹಿರಿಯ ಶ್ರೇಣಿ / ಕಿರಿಯ ಶ್ರೇಣಿ) ವೃಂದಕ್ಕೆ ಸೇರಿದ ಈ ಕೆಳಕಂಡ ಅಧಿಕಾರಿಗಳನ್ನು ಸಾರ್ವಜನಿಕ 
ಹಿತದೃಷ್ಟಿಯಿಂದ ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ವರ್ಗಾಯಿಸಿ ಅವರುಗಳ ಹೆಸರಿನ ಮುಂದೆ ಸೂಚಿಸಿರುವ 
ಹುದ್ದೆಗಳಿಗೆ ನೇಮಿಸಿದೆ. 
































ಕ್ರ. ಅಧಿಕಾರಿಯ ಹೆಸರು ಮತ್ತು ಪ್ರಸ್ತುತ ಹುದ್ದೆ ವರ್ಗಾಯಿಸಿ ನೇಮಿಸಿರುವ ಹುದ್ದೆ 

ಸಂ. 

1 | ಎಸ್‌.ಬಿ. ಶೆಟ್ಟಣ್ಣನವರ್‌, ನೇಮಕಾತಿ ಆದೇಶ ಮಾರ್ಪಡಿಸಿ, ಉಪವಿಭಾಗಾಧಿಕಾರಿ, 
ಹಿರಿಯ ಶ್ರೇಣಿ ವೃಂದಕ್ಕೆ ಬಡ್ತಿ ಮೇಲೆ ಯೋಜನಾ ನಿರ್ದೇಶಕರು, ಸವಣೂರು ಉಪವಿಭಾಗ, ಸವಣೂರು - ಖಾಲಿ ಹುದ್ದೆಯನ್ನು 
ಡಿ.ಆರ್‌.ಡಿ.ಎ. ಕೋಶ, ಜಿಲ್ಲಾ ಪಂಚಾಯತ್‌, ಉಡುಪಿ ಹುದ್ದೆಗೆ | ಹಿರಿಯ ಉಪವಿಭಾಗಾಧಿಕಾರಿ ಹುದ್ದೆ ಎಂದು ಉನ್ನತೀಕರಿಸಿ. 
ನೇಮಕಾತಿ ಆದೇಶದಲ್ಲಿರುವವರು. 

2 | ಎಸ್‌. ಕೃಷ್ಣ ಇವರ ಸೇವೆಯನ್ನು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ 
ಹಿರಿಯ ಶ್ರೇಣಿ ಯೋಜನಾ ನಿರ್ದೇಶಕರು, ಡಿ.ಆರ್‌.ಡಿ.ಎ. ಇಲಾಖೆಯಿಂದ ಹಿಂದಕ್ಕೆ ಪಡೆದು, ಕಾರ್ಯದರ್ಶಿ, ಬಾಲಭವನ 
ಕೋಶ, ಜಿಲ್ಲಾ ಪಂಚಾಯತ್‌, ಕೋಲಾರ. ಸೊಸೈಟಿ, ಬೆಂಗಳೂರು - ಖಾಲಿ ಹುದ್ದೆಗೆ ನೇಮಿಸಲು ಮಹಿಳಾ 

ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಯ ವಶಕ್ಕೆ ನೀಡಿದೆ. 

3 | ಡಿ.ಹೆಚ್‌. ಪಾಂಡುರಂಗನ್‌, ಜಿಲ್ಲಾಧಿಕಾರಿಗಳ ಕೇಂದ್ರ ಸ್ಥಾನಿಕ ಸಹಾಯಕರು, ಹಾವೇರಿ. 
ಕಿರಿಯ ಶ್ರೇಣಿ, ಉಪವಿಭಾಗಾಧಿಕಾರಿ, ಹಾವೇರಿ ಉಪವಿಭಾಗ, 
ಹಾವೇರಿ. 

4 | ಬಿ.ಹೆಚ್‌. ಸಿದ್ದಪ್ಪ, ವರ್ಗಾವಣೆ ಮಾರ್ಪಡಿಸಿ, ಉಪವಿಭಾಗಾಧಿಕಾರಿ, ಹಾವೇರಿ 
ಕಿರಿಯ ಶ್ರೇಣಿ, ಆಯುಕ್ತರು, ನಗರಾಭಿವೃದ್ಧಿ ಪ್ರಾಧಿಕಾರ, ಉಪವಿಭಾಗ, ಹಾವೇರಿ, ಡಿ.ಹೆಚ್‌. ಪಾಂಡುರಂಗನ್‌ ಇವರ 
ಚಿತ್ರದುರ್ಗ ಹುದ್ದೆಗೆ ವರ್ಗಾವಣೆ ಆದೇಶದಲ್ಲಿರುವವರು. ಸ್ಥಾನದಲ್ಲಿ, 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಪಿ.ಆರ್‌. 1044 ಸರ್ಕಾರದ ಅಧೀನ ಕಾರ್ಯದರ್ಶಿ, 


ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-2) 
HIGH COURT OF KARNATAKA 
NOTIFICATION 
No. GOB(1)2/2005, Bangalore, Dated: 24th August 2005 
The Presiding Officer of the Court of Il Addl. Civil Judge (Sr.Dn.), Chitradurga, who has been 
concurrently appointed as the Presiding Officer of the Court of Civil Judge (Sr.Dn.), Holalkere, vide this 
office Notification of even number dated 31.05.2005, is directed to itinerate the said court for two days in a 
week i.e, on every working Friday and Saturday, with immediate effect and until further orders. 
By Order of the High Court, 
N. ANANDA 
P.R. 1045 Registrar General. 
HIGH COURT OF KARNATAKA 
NOTIFICATION 
No. GOB(1)331/2002, Bangalore, Dated: 23rd August 2005 
In exercise of powers conferred under sub-section (1) of Section 13 of the Code of Criminal 
Procedure, 1973 (Central Act 2 of 1974), the High Court of Karnataka hereby confers the powers of the 
Judicial Magistrate of Second Class on Sri N.V. Prasad, 1.A.S. Probationer of 2004 Batch (Karnataka 
Cadre) and appoints him as Special Judicial Magistrate under sub-section (2) of Section 13 of the said 
Code, for trial of cases transferred to him by the Prl. District & Sessions Judge, Gulbarga, during the 
period of his Judicial Training in Gulbarga District, from 26.8.2005 to 8.9.2005. 
By Order of the High Court, 
N. ANANDA 
P.R. 1046 Registrar General. 
HIGH COURT OF KARNATAKA 
NOTIFICATION 
No. GOB(1)14(29)/2005, Bangalore, Dated: 24th August 2005 
Sri K. Govindarajulu, District and Sessions Judge, Mandya, is permitted to surrender 30 days of 
Earned leave from 2.5.2005 to 31.5.2005 for the block period of 2005-06. 


೩೬೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ ಸೆಪ್ಟೆಂಬರ್‌ ೮, ೨೦೦೫ ಭಾಗ - ೨ 





The officer shall be paid pay and allowances admissible for the period of leave so surrendered at 
the rate of 1/30th of the monthly pay and allowances for each day of leave surrendered as per the 
provisions contained in Rule 118(2) of K.C.S.Rs. 

By Order of the High Court, 
R. RANGASWAMY 
P.R. 1047 Assistant Registrar. 
ವಾಣಿಜ್ಯ ಮತ್ತು ಕೈಗಾರಿಕೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಾಕೈ 35 ಜಕ್ಕೆಸೇ 2004, ಬೆಂಗಳೂರು, ದಿನಾಂಕ: 18ನೇ ಆಗಸ್ಟ್‌ 2005 

ಕೈಮಗ್ಗ ಮತ್ತು ಜವಳಿ ಇಲಾಖೆಯ ಸೇವೆಗೆ ಸೇರಿದ ಈ ಕೆಳಕಂಡ ಸಹಾಯಕ ನಿರ್ದೇಶಕರುಗಳಿಗೆ ಉಪನಿರ್ದೇಶಕರ ಹುದ್ದೆಯ ವೇತನ 

ಶ್ರೇಣಿ ರೂ.9580-260-10880-320-13440-380-14200 ರಲ್ಲಿ ಸ್ಥಾನಪನ್ನಾ ಆಧಾರದ ಮೇಲೆ ಬಡ್ತಿ ನೀಡಿ ತಕ್ಷಣದಿಂದ ಜಾರಿಗೆ ಬರುವಂತೆ ಅವರ 


ಹೆಸರಿನ ಮುಂದೆ ಸೂಚಿಸಿರುವ ಸ್ಥಳಗಳಿಗೆ ನೇಮಿಸಲಾಗಿದೆ. 



































ಕ್ರ. ಹೆಸರು, ಪದನಾಮ ಮತ್ತು ಕೆಲಸ ನಿರ್ವಹಿಸುತ್ತಿರುವ ಸ್ಥಳ ಬಡ್ತಿ ನೀಡಿ ನೇಮಿಸಲಾದ ಸ್ಥಳ 

ಸಂ. | ಶ್ರೀಯುತರು 

1 | ರುರಪ್ಪ ಜಿ. ಮೊಳಕೇರಿ, ಉಪ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ ಬೆಳಗಾಂ. 
ಸಹಾಯಕ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಶ್ರೀ ಟಿ. ಸಿದ್ದಣ್ಣ ಉಪ ನಿರ್ದೇಶಕರು, ಇವರ ಸ್ಥಳಕ್ಕೆ. 
ಜಿಲ್ಲಾ ಪಂಚಾಯತ್‌, ರಾಯಚೂರು. 

2 | ಆನಂದ್‌ ವಿ. ಕಿತ್ತೂರ್‌, ಉಪ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ ಧಾರವಾಡ, 
ಸಹಾಯಕ ನಿರ್ದೇಶಕರು, ಕೇಂದ್ರ ಕಛೇರಿ, ಬೆಂಗಳೂರು. ಶ್ರೀ ಎಸ್‌.ಹೆಚ್‌. ವೀರಣ್ಣ ಉಪ ನಿರ್ದೇಶಕರು, ಇವರ ಸ್ಥಳಕ್ಕೆ 

3 | ವಿಜಯ ಕುಮಾರ್‌ ಬಿ. ನಿರಾಳೆ, ಉಪ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಗುಲ್ಬರ್ಗಾ, 
ಸಹಾಯಕ ನಿರ್ದೇಶಕರು, ಪ್ರತಿನಿಯೋಜನೆಯ ಮೇಲೆ ಶ್ರೀ ಪ್ರಶಾಂತ್‌ ಪಿ. ಬಾರಿಗಿಡದ್‌, ಉಪ ನಿರ್ದೇಶಕರು, 
ಕೆ.ಎಸ್‌.ಪಿ.ಡಿ.ಸಿ. ಬೆಂಗಳೂರು. ಇವರ ಸ್ಥಳಕ್ಕೆ. 

4 | ಸಿ.ಎಸ್‌. ಯೋಗೇಶ್‌, ಉಪ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಬೆಂಗಳೂರು 
ಸಹಾಯಕ ನಿರ್ದೇಶಕರು, ಕೇಂದ್ರ ಕಛೇರಿ, ಬೆಂಗಳೂರು. (ಗ್ರಾಮಾಂತರ-ಜಿಲ್ಲೆ ಖಾಲಿಯಿರುವ ಹುದ್ದೆಗೆ. 

5 | ಎಸ್‌. ಪ್ರಕಾಶ್‌, ಉಪ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಚಿತ್ರದುರ್ಗ, 
ಸಹಾಯಕ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಖಾಲಿಯಿರುವ ಹುದ್ದೆಗೆ. 
ಜಿಲ್ಲಾ ಪಂಚಾಯತ್‌, ಮಂಡ್ಯ. 

6 | ಎ. ಸುರೇಶ್‌ ಕುಮಾರ್‌, ಉಪ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಮೈಸೂರು, 
ಸಹಾಯಕ ನಿರ್ದೇಶಕರು, ಪ್ರತಿನಿಯೋಜನೆಯ ಮೇಲೆ ಶ್ರೀ ಎ. ವೆಂಕಟೇಶ್‌, ಉಪ ನಿರ್ದೇಶಕರು, ಇವರ ಸ್ಥಳಕ್ಕೆ. 
ಕೆ.ಎಸ್‌.ಪಿ.ಡಿ.ಸಿ. ಬೆಂಗಳೂರು. 

7 | ಎಸ್‌. ಮುದ್ದಯ್ಯ, ಪ್ರಧಾನ ವ್ಯವಸ್ಥಾಪಕರು, ಕರ್ನಾಟಕ ರಾಜ್ಯ ವಿದ್ಯುತ್‌ ಮಗ್ಗಗಳ 
ಸಹಾಯಕ ನಿರ್ದೇಶಕರು, ಕೈಮಗ್ಗ ಮತ್ತು ಜವಳಿ ಇಲಾಖೆ, ಅಭಿವೃದ್ಧಿ ನಿಗಮ ನಿ., ಬೆಂಗಳೂರು. ಈ ಹುದ್ದೆಗೆ ಪ್ರತಿ 
ಜಿಲ್ಲಾ ಪಂಚಾಯತ್‌, ತುಮಕೂರು. ನಿಯೋಜನೆಯ ಮೇರೆಗೆ. 








ಕ್ರಮ ಸಂಖ್ಯೆ: (1), (2), (3) ಮತ್ತು (6) ರಲ್ಲಿ ಹಾಲಿ ಪ್ರತಿನಿಯೋಜನೆ ಮೇರೆಗೆ ಕಾರ್ಯನಿರ್ವಹಿಸುತ್ತಿರುವ ಉಪ ನಿರ್ದೇಶಕರುಗಳ 
ಸೇವೆಯನ್ನು ಅವರ ಮಾತೃ ಇಲಾಖೆಯಾದ ಕೈಗಾರಿಕೆ ಮತ್ತು ವಾಣಿಜ್ಯ ಇಲಾಖೆಗೆ ಹಿಂತಿರುಗಿಸಲಾಗಿದೆ. 
ಕ್ರಮ ಸಂಖ್ಯೆ: (7) ರಲ್ಲಿನ ಶ್ರೀ ಎಸ್‌. ಮುದ್ದಯ್ಯ, ಉಪ ನಿರ್ದೇಶಕರು, ಇವರು ಕೇಂದ್ರ ಕಛೇರಿಯಲ್ಲಿಯ ಶ್ರೀ ಬಿ.ಕೆ. ಶಿವಕುಮಾರ್‌, 
ಉಪ ನಿರ್ದೇಶಕರು ಹುದ್ದೆಯಲ್ಲಿ ಒಂದು ದಿನದ ಮಟ್ಟಿಗೆ ಕರ್ತವ್ಯಕ್ಕೆ ಹಾಜರಾಗಿ ನಂತರ ಪ್ರತಿನಿಯೋಜಿಸಿದ ಹುದ್ದೆಗೆ ವರದಿ ಮಾಡಿಕೊಳ್ಳತಕ್ಕದ್ದು. 
ನಂತರ ಶ್ರೀ ಬಿ.ಕೆ. ಶಿವಕುಮಾರ್‌, ಉಪ ನಿರ್ದೇಶಕರು, ಇವರನ್ನು ಅದೇ ಹುದ್ದೆಯಲ್ಲಿ ಮುಂದುವರೆಸಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಎಲ್‌. ಜಯರಾಮ್‌ 
ಸರ್ಕಾರದ ಉಪ ಕಾರ್ಯದರ್ಶಿ, ವಾಣಿಜ್ಯ ಮತ್ತು ಕೈಗಾರಿಕೆ ಇಲಾಖೆ. 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 97 ಸೇಉನ್ಯಾ 2005, ಬೆಂಗಳೂರು, ದಿನಾಂಕ: 23ನೇ ಆಗಸ್ಟ್‌ 2005 
ಶ್ರೀ ಹೆಚ್‌.ವಿ. ರಾಮಚಂದ್ರರಾವ್‌, ಜಿಲ್ಲಾ ನ್ಯಾಯಾಧೀಶರು, ಅನ್ಯಕರ್ತವ್ಯದ ಮೇಲೆ ಪ್ರಿಸೈಡಿಂಗ್‌ ಆಫೀಸರ್‌, 1ನೇ ಅಪರ ಕಾರ್ಮಿಕ 
ನ್ಯಾಯಾಲಯ, ಬೆಂಗಳೂರು ಇವರು 58 ವರ್ಷಗಳ ವಯೋಮಿತಿ ತಲುಪುವ ದಿನಾಂಕ: ಅಂದರೆ ದಿನಾಂಕ: 31.08.2005 ರಂದು ಸೇವೆಯಿಂದ ನಿವೃತ್ತಿ 
ಹೊಂದಲು ಕರ್ನಾಟಕ ನಾಗರೀಕ ಸೇವಾ ನಿಯಮಾವಳಿಯ ನಿಯಮ 95(ಎ)ರ ಪ್ರಕಾರ ಸರ್ಕಾರದ ಅನುಮತಿ ನೀಡಲಾಗಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಚ್‌.ಆರ್‌. ನಾಗೇಂದ್ರ 
ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ (ಸೇವೆಗಳು-3) 


ಪಿ.ಆರ್‌. 1048 


ಪಿ.ಆರ್‌. 1049 


